ಲಿಖಿತ ಮೂಲಕ ಉತ್ತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಗುರುವಾರ, ದಿನಾಂಕ : 12 ನೇ ಮಾರ್ಚ್‌, 2020 


ರಾಜ್ಯ ಪೊಲೀಸ್‌ ನೇಮಕಾತಿಯ ಕುರಿತು 


ಶ್ರೀ ಎಂ. ನಾರಾಯಣಸ್ವಾಮಿ (ಸ್ಥಳೀಯ ಸಂಸ್ಥೆಗಳ ಕೇತು) :- 
759 (1021) ಮಾನ್ಯ ಗೃಹ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ - 


(ಅ) ರಾಜ್ಯ ಪೊಲೀಸ್‌ ಇಲಾಖೆಯಲ್ಲಿ ಯಾವುದೇ ಹುದ್ದೆಗಳ ($1, ಖತ।, Pಅ...) ನೇಮಕಾತಿ 
ಮಾಡಿಕೊಳ್ಳುವಾಗ ಅಭ್ಯರ್ಥಿಗಳು ಅರ್ಜಿ ನಮೂನೆಯಲ್ಲಿ ಪರೀಕ್ಷಾ ಕೇಂದ್ರವನ್ನು ಆಯ್ಕೆ 
ಮಾಡಿಕೊಳ್ಳಲು ಅವಕಾಶವಿಲ್ಲದಿರುವುದು ನಿಜವೇ; 


(ಆ) ರಾಜ್ಯದ ಲಕ್ಲಾಂತರ ಬಡ ಅಭ್ಯರ್ಥಿಗಳು ಓದು ಮತ್ತು ಕೆಲಸಕ್ಕಾಗಿ ಬೆಂಗಳೂರು, ಧಾರವಾಡ ದಂತಹ 
ದೂರದ ಲೂರಿಗೆ ವಲಸೆ ಬರುತ್ತಿದ್ದು ಇಂತಹ ಬಡ ಅಭ್ಯರ್ಥಿಗಳಿಗೆ ಪರೀಕ್ಷೆಯನ್ನು ಬರೆಯಲು ದೂರದ 
ಊರುಗಳಿಗೆ ಹೋಗಲು ಆರ್ಥಿಕ ಸಮಸ್ಯೆ ಮಾತ್ರವಲ್ಲದೆ ಸಮಯದ ಅಭಾವದಿಂದಾಗಿ ಪರೀಕ್ಷ್‌ಗೆ 
ಹಾಜರಾಗದೆ ಅವಕಾಶ ವಂಚಿತರಾಗುತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಇ) 2018 ರಲ್ಲಿ ಆ೦ಖ-Pಅ ಪರೀಕ್ಲೆಗೆ ಹಾಜರಾಗಲು ಹುಬಳ್ಳಿ-ಧಾರವಾಡದಿಂದ ಬೆಂಗಳೂರಿನ ಪರೀಕ್ಷಾ 
ಕೇಂದ್ರಗಳಿಗೆ ಬರುತ್ತಿದ್ದ ವೇಳೆಯಲ್ಲಿ ರೈಲುಗಳ ವಿಳ೦ಂಬದಿಂದಾಗಿ ಸುಮಾರು 2000 ಅಭ್ಯರ್ಥಿಗಳಿಗೆ 
ಪರೀಕ್ಷೆಯನ್ನು ಬರೆಯಲು ಸಾಧ್ಯವಾಗಲಿಲ್ಲದಿದ್ದರೂ ಕೂಡ ಇಲಾಖೆಯು ಎಚ್ಚೆತ್ತುಕೊಳ್ಳದೆ ನಂತರದ 
ನೇಮಕಾತಿಗಳಲ್ಲಿ ಪರೀಕ್ಷಾ ಕೇಂದ್ರದ ಆಯ್ಕೆಗೆ ಇರುವ ಲೋಪದೋಷಗಳನ್ನು ಸರಿಪಡಿಸದೇ ಇರಲು 
ಕಾರಣವೇನು? (ವಿವರ ನೀಡುವುದು) 


